ಕರ್ನಾಟಕ ವಿಧಾನ ಪರಿಷತ್ತು 


pe 
ಉತ್ತರ ದಿನಾಂಕ 


ಮಾನ್ಯ ಶ್ರೀ ಹೆಚ್‌.ಎಂ. ರಮೇಶ ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
466 (538) 

11.12.2020. 


ಉತ್ತರ 


ಆ) 


ಟ 


ನೀರು ಮತ್ತು ನೈರ್ಮಲ್ಯ ಯೋಜನೆಗೆ 
ಮೀಸಲಿಟ್ಟ ಹಣವೆಚ್ಚು: ಎಷ್ಟು ಅನುದಾನ 
ಬಳಕೆಯಾಗಿದೆ. ಹಾಗೂ ಎಷ್ಟು ಗುರಿ 


ಸಾಧಿಸಲಾಗಿದೆ; 


ಪ್‌ ಸರನ್‌ ಗಾನಾ ಸದಾ ಈ 


ಕ ನ್‌ ಸಾಲಿನ `ನಯವ್ಯಯದಲ್ಲಿ ಗ್ರಮೇಣ ಕುಡಿಯುವ 
ನೀರು ಮತ್ತು ನೈರ್ಮಲ್ಯ ಇಲಾಖೆಯವತಿಯಿಂದ ಅನುಷ್ಠಾನ 
ಗೊಳಿಸುತ್ತಿರುವ, ಜಲ್‌ ಜೀವನ್‌ ಮಿಷನ್‌ (1M) ಯೋಜನೆಗೆ ಲೆಕ್ಕ 
ಶೀರ್ಷಿಕೆ 2215-01-102-9-08 ಮತ್ತು 4215-01-102-2-01 eB 
ಒಟ್ಟು ರೂ.242985.58 ಲಕ್ಷಗಳನ್ನು ಒದಗಿಸಲಾಗಿದೆ. ನವೆಂಬರ್‌-2020ರ 
ಅಂತ್ಯಕ್ಕೆ ಕೇಂದ್ರ ಮತ್ತು ರಾಜ್ಯದಪಾಲಿನ ಅನುದಾನ ಒಳಗೊಂಡಂತೆ 
ಯೋಜನಾ ಅನುಷ್ಟಾನಕ್ಕಾಗಿ ಒಟ್ಟು .ರೂ.129263.75 ಲಕ್ಷಗಳನ್ನು ವೆಚ್ಚ 
ಭರಿಸಲಾಗಿದೆ, ನವೆಂಬರ್‌-2020 ರ ಅಂತ್ಯಕ್ಕೆ ರೂ.97245.95 ಲಕ್ಷಗಳ 
ಆರ್ಥಿಕ ಗುರಿಗೆ ಎದುರಾಗಿ ರೂ.129263.77 ಲಕ್ಷಗಳ ಗುರಿ ಸಾಧಿಸಲಾಗಿದೆ. 


ಹಾಗೂ 


ಸ್ಥಚ್ಛ ಭಾರತ್‌ ಮಿಷನ್‌ (ಗ್ರಾಮೀಣ) ಯೋಜನೆಯಡಿ 2020-21ನೇ ಸಾಲಿನ 
ಆಯವ್ಯಯಡ ಲೆಕ್ಕ ಶೀರ್ಷಿಕೆ 2215-01-198-6-01-300 ಅಡಿ 
ರೂ.23586.35 ಲಕ್ಷಗಳನ್ನು ಒದಗಿಸಿದ್ದು ಇದರಲ್ಲಿ ಕೇಂದ್ರ ಹಾಗೂ ರಾಜ್ಯದ 
ಪಾಲಿನ ಅನುದಾನ ಸೇರಿರುತ್ತದೆ. ಕೇಂದ್ರ ಸರ್ಕಾರ ಕಾರ್ಯಕ್ಷಮತೆ ಆಧಾರಿತ 
ಪ್ರೋತ್ಸಾಹಧನ ಅನುದಾನ ರೂ.12630.68 ಲಕ್ಷಗಳನ್ನು 
ಬಿಡುಗಡೆಗೊಳಿಸಿರುತ್ತದೆ. ಈ ಅನುದಾನವನ್ನು ರಾಜ್ಯ ಸರ್ಕಾರದ ಮೂಲಕ 
ಡ್ರಾ ಮಾಡಿ ಬೇಡಿಕೆಯನುಸಾಠ ಜಿಲ್ಲೆಗಳಿಗೆ ಯೋಜನಾ ಅನುಷ್ಠಾನಕ್ಕಾಗಿ 
ಬಿಡುಗಡೆಗೊಳಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ:' ಆರಂಭಿಕ ಶಿಲ್ಕು ಸೇರಿದಂತೆ 
ನವಂಬರ್‌-2020 ರ ಅಂತ್ಯಕ್ಕೆ ರೂ. 30394.46 ಲಕ್ಷಗಳನ್ನು ಯೋಜನಾ 
ಅನುಷ್ಠಾನಕ್ಕಾಗಿ ವೆಚ್ಚಮಾಡಲಾಗಿದೆ. ನವೆಂಬರ್‌-2020 ರ ಅಂತ್ಯಕ್ಕೆ 
ರೂ.72468.69 ಲಕ್ಷಗಳ ಆರ್ಥಿಕ ಗುರಿಗೆ ಎದುರಾಗಿ ರೂ.30394.46 
ಲಕ್ಷಗಳ ಗುರಿ ಸಾಧಿಸಲಾಗಿದೆ. 


ಸುವರ್ಣ ಗ್ರಾ ಷನೋದೆಯ"`ಮತ್ತು 
ಗ್ರಾಮಗಳಿಗೆ ವಎಕಾಸ ಕಾರ್ಯಕ್ರಮಗಳಿ 
ಕಳೆದ ಎರಡು ವರ್ಷಗಳಿಂದ ಎಷ್ಟು ಹಣ 
ಮೀಸಲಿಡಲಾಗಿದೆ; ಎಷ್ಟು ಪ್ರಗತಿ 
ಸಾಧಿಸಲಾಗಿದೆ; (ವಿವರ ನೀಡುವುದು) 


ಯೋಜನೆಯ 
ಸಾಲಿನಲ್ಲಿ 


ಸುವರ್ಣ ಗ್ರಾಮನೋಡೆಯೆ "ಹಾಗೂ `'ಗಾಮ ವಿಕಾಸ 
ಮುಕ್ತಾಯಗೊಂಡಿದ್ದು, 2019-20 ಮತ್ತು 2020-21ನೇ 
ಯಾವುದೇ ಹಣ ಮೀಸಲಿರಿಸಿರುವುದಿಲ್ಲ. 


ವಿಕಾಸ ಯೋಜನೆಯು 
ಕೋಟಿಯಂತೆ 1000 
ಕೋಟಿಗಳನ್ನು ಹಂಚಿಕೆ 


2017-18ನೇ ಸಾಲಿನಿಂದ ' ಮುಖ್ಯಮಂತ್ರಿ ಗ್ರಾಮ 
ಚಾಲ್ತಿಯಲ್ಲಿದ್ದು, ಪ್ರತಿ ' ಗ್ರಾಮಕ್ಕೆ ರೂ.00 
ಗ್ರಾಮಗಳನ್ನು ಆಯ್ಕೆ ಮಾಡಿ ರೂ.1000.00 
ಮಾಡಲಾಗಿದೆ. 


ಈ ಯೋಜನೆಯಡಿ ಇದುವರೆಗೂ ರೂ.735.27 ಕೋಟಿಗಳನ್ನು ಬಿಡುಗಡೆ 
ಮಾಡಲಾಗಿದ್ದು, ರೂ.264.73 ಕೋಟಿಗಳು ಬಿಡುಗಡೆಗೆ ಬಾಕಿ ಇರುತ್ತದೆ. 


ಫ್ರಿ ಳಡರಡು ಸಾರಿನ ಗ್ರಾಮಾನ್‌ ಮಾಲ 


1 


ಸೌಕರ್ಯ, ಸೌರ ಬೆಳಕು ಮತ್ತು 
ರಾಷ್ಟ್ರೀಯ ಜೈವಿಕ ಅನಿಲ ಮತ್ತು 
ಗೊಬ್ಬರ ನಿರ್ವಹಣಾ ಕಾರ್ಯಕ್ರಮಗಳ 
ಆನ್‌ಲೈನ್‌ ಸೇವೆ ' ಸಮರ್ಪಕವಾಗಿ 
ಕಾಯ್ಯನಿರ್ವಹಿಸುತ್ತಿದೆಯೇ; (ಮಾಹಿತಿ 
ನೀಡುವುದು) 


2018-10ನೇ ಸಾಲಿನಿಂದ ಸಾರ್‌ ಚಳಕ "ಯೋಜನೆಯನ್ನು ಕೈಬಿಡಲಾಗಿದೆ. 


ರಾಷ್ಟ್ರೀಯ ಜೈವಿಒಕ ಅನಿಲ ಮತ್ತು ಗೊಬ್ಬರ ರ್ನಿಹಣಾ ಕಾರ್ಯಕ್ರಮವು 
ಫಲನುಭವಿಗಳ ಕಾರ್ಯಕ್ರಮವಾಗಿರುವುದರಿಂದ ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯನ್ನ್ವಯ ಘಟಕಗಳ ನಿರ್ವಹಣೆಯು 5 ವರ್ಷ ಅವಧಿಯನ್ನು 
ಒಳಗೊಂಡಿರುತ್ತದೆ. ಈ ಅವಧಿಯಲ್ಲಿ ಘಟಕಗಳ ಕಾರ್ಯಕ್ಷಮತೆಯಲ್ಲಿ 
ಕಂಡುಬಂದ ದೋಷಗಳನ್ನು ಸಂಬಂಧಿತ Tum Key Agency ಗಳು 
ಸರಿಪಡಿಸಬೇಕಿರುತ್ತದೆ ಹಾಗೂ ಸಮರ್ಪಕವಾಗಿ ಕೆಲಸ 
ನಿರ್ವಹಿಸಲಾಗುತ್ತಿರುವುದನ್ನು ಜಿಲ್ಲಾ ಪಂಚಾಯತ್‌ ಮಟ್ಟದಲ್ಲಿ ಉಸ್ತುವಾರಿ 
ಮಾಡಲಾಗುತ್ತಿದೆ. 


ಈ) 


ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ `'ಗ್ರಾಮೀಣ 


ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ 
ಮೀಸಲಿಟ್ಟ ಹಣವೆಷ್ಟು ಬಳಕೆಯಾದ 
ಹಣವೆಷ್ಟು ಸಾಧಿಸಲಾದ' ಪ್ರಗತಿಯ 


ಪ್ರಮಾಣವೆಷ್ಟು) (ಸಂಪೂರ್ಣ ಮಾಹಿತಿ 
ನೀಡುವುದು) 


ಪ್ರಸಕ್ಷ ಸಾಲಿನಲ್ಲಿ ರಾಜ್ಯದೆ"'ಗ್ರಾಮೇಣ ಪ್ರದೇಶಗಳ ಸಮಗ ಅಭಿವೃ ೈದ್ಧೆಯ 

ಯೋಜನೆಗಳಲ್ಲಿ. ಒಂದಾದ ರಾಷ್ಟ್ರೀಯ ಜೈವಿಕ ಅನಿಲ ಮತ್ತು ಗೊಬ್ಬರ 

ನರ್ನಹಣಾ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ರಾಜ್ಯ ಆಯವ್ಯಯದಡಿ ಈ 
ರ್ಷ ಅನುದಾನ ಒದಗಿಸಿರುವುದಿಲ್ಲ. 


ಸದರಿ ಕಾರ್ಯಕ್ರಮಕ್ಕಾಗಿ ಕೇಂದ್ರ ಸರ್ಕಾರವು ಪ್ರಸಕ್ತ ಸಾಲಿನಲ್ಲಿ 
ರೂ.420.00 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದು, ಜಿಲ್ಲಾ ಪಂಚಾಯತಿಗಳಿಗೆ 
ದಿನಾಂಕ 10-12-2020 ರಂದು ಅನುದಾನ ಬಿಡುಗಡೆ ಮಾಡಿದೆ. 


ಸಂ:ಗ್ರಾಕುನೀ೩ನ್ಯಐ/124/ಗ್ರಾನೀಸ(4)2020 


yy 


pa 
(ಕೆ.ಎಘ ಈಶ್ನರಪ್ಪು) 
ಗ್ರಾಮೀಣಾಭಿವೃಥ್ಣ ಮತ್ತು ಪಂ.ರಾಜ್‌ ಸಚಿವರು 


ಏಸ್‌. ಕರವ 


ಗ್ರಾಮೀಣಾಭಿವ್ಯನ್ನೆ ಮತ್ತ 
ಪಂಚಾಯತ್‌ ರಾಜ್‌ ಸಚಿವರು 


